ಉದಯಭಾನು ಕಲಾಸಂಘದ ತೈಮಾಸಿಕ ಸುದ್ದಿಪತ್ರ 


ಸ್ಥಾಪನೆ : 1965 


ಸಂಪುಟ - 2 ಸಂಚಿಕೆ - 3 


ಸಾಹಿತ್ಯ ಎ ಸಂಸ್ಕೃತಿ - ಸಮಾಜ ಸೇವಾ ಸಂಸೆ 
ಜು 


ಜುಲ್ಲೆ - ಸೆಪಂಬರ್‌ 2003 


ಸಂಪಾದಕರು : ಶ್ರೀವತ್ಸ ಸದಸ್ಯರು : ಪ್ರೊ॥ ಜಿ. ಅಶ್ನಶ್ನನಾರಾಯಣ, ಪ್ರೊ ನಾ. ಗೀತಾಚಾರ್ಯ, ಕೆ.ವಿ. ರಾಧಾಕೃಷ್ಣ ಎಚ್‌. ಟಿ. ವೇದಾವತಿ ಚೌಡಯ್ಯ, ಎಂ.ಡಿ. ಕೃಷ್ಣಯ್ಯ 


ಪಂ೦ಪಾದ-ಶೀಂಯ.. 2 


ಮಿಂಚಿ ಹೋಗುವ ಮುನ್ನ ಹಂಚಿಕೆ ಹಾಕಿ 


ಬೆಂಗಳೂರು ನಗರ ಸಮಸ್ಯೆಗಳ ಆಗರವಾಗಿದೆ 
ಕಾರಣ? ಕೆಂಪೇಗೌಡರನ್ನು ಕೊಂಡಾಡುವ ನಾವು 

ಅವರ ದೂರದರ್ಶಿತ್ವವನ್ನು ದೂರೀಕರಿಸಿದ ಫಲ, ನಮಗೆ ತಟ್ಟುತ್ತಿರುವ 
ಶಾಪ. 

_ ಬೆಂಗಳೂರು ಕನಿಷ್ಟ ಸೌಕರ್ಯ ವಂಚಿತವಾಗಿರುವುದನ್ನು ಮೊದಲು 
ಒಪ್ಪಿಕೊಳ್ಳೊಣ! ನಮ್ಮ ನಗರದ ಎಲ್ಲ ಜನರ ದುರಾಸೆಯ ಫಲ - 
ದೂರದರ್ಶಿತ್ವ ದೂರೀಕರಿಸಿ ತಕ್ಷಣದ ಸ್ವಂತ ಪ್ರಯೋಜನ ಲಾಭದ 
ಆಸೆಯಿಂದ ದುರಾಸೆಗೆ ಏರಿ, ದುರ್ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ 
ನಾವಿತ್ತ ಮಹತ್ತರ ಕೊಡುಗೆ ಸಮಸ್ಯೆ. 


ಬೆಂಗಳೂರನ್ನು "ಉದ್ಯಾನಗಳ ನಗರಿ' ಎಂದು ಕೊಂಡಾಡಿದ್ದೇವೆ, 
ನೂರಾರು ವರ್ಷಗಳಿಂದ ಬೆಳೆದಿದ್ದ ಮರಗಳನ್ನು ಕಡಿದು ಹಾಕಿದ್ದೇವೆ. ಮಳೆ 
ಇಲ್ಲ ನೀರಿಗೆ ಅಭಾವ, ನೈರ್ಮಲ್ಯ ಸಮಸ್ಯೆ, ರಸ್ತೆ ಅವಸ್ಥೆ - ದುರವಸ್ಥೆ . 
ಸುಖಲೋಲೂಪತೆಗೆ ಬೇಕು ಲೈಟು, ಕೊಳಾಯಿ, ವಾಹನ, ಮಹಡಿ - 
ಮಹಲು. ಮೋಜಿನ ಜೀವನವನ್ನೇ ನಮ್ಮ ಪತ್ರಿಕೆಗಳು ಈ ದಿನ ಕೊಡುತ್ತಿವೆ. 
ಬೆಂಗಳೂರಿಗಾಗಿಯೇ ಇರುವ ಒಂದೆರಡು ಪೇಜಿನ ದಿನ ಪತ್ರಿಕೆ ನೋಡಿದರೆ 
ಇದು ಬೆಂಗಳೂರಿನ ಸುದ್ದಿಯೇ ಎಂದರೆ ಫ್ಯಾಷನ್‌ ಪೋಟೋ ಇದೆ. 
ಕಾಸಿದ್ದು ಕಡಿಮೆ ಬಟ್ಟೆ ತೊಟ್ಟ ಹೆಣ್ಣುಗಳ ಚಿತ್ರವನ್ನು ಪ್ರಕಟಿಸುವ ನಮ್ಮ 
` ಪತ್ರಿಕೆಯ ಕ್ಯಾಮರಾ ಕಣ್ಣಿಗೆ ಬಟ್ಟೆ ಕೊಳ್ಳಲು ಕಾಸಿಲ್ಲದೆ ಅರೆ ಬಟ್ಟೆ ಬತಲೆಗಳ 
ಚಿತ್ರ ಕಾಣುತ್ತಿಲ್ಲವೇಕೆ? 

ಸಮಸ್ಯೆಗಳ ಕಾಡಿನಲ್ಲಿ ಯೋಜನೆಗಳು ಅತ್ಯಂತ ಅವಾಸ್ಪವಿಕವಾಗಿ 
ಖರ್ಚಿಗೆ ನಕ್ಷೆಗಳನ್ನು ತಯಾರು ಮಾಡುತ್ತಿದ್ದೇವೆ. ಉದಾಹರಣೆಗೆ ಕೆರೆಗಳು. 
ಖಂಡಿತವಾಗಿಯೂ ಈ ಕೆರೆಗಳು ಮುಂದಿನ ಕಸದತೊಟ್ಟಿಗಳಾಗುವುದರಲ್ಲಿ 
ಸಂಶಯವೇ ಇಲ್ಲ ಸಾಮಾನ್ಯ ಪರಿಜ್ಞಾನವೂ ಇಲ್ಲದೆ ಯೋಜನೆಗಳಾಗಿವೆ, 
ನೀರಿನ ಆಸರೆ ಇಲ್ಲದೆ ಕೆರೆ ತುಂಬಿದೆಯೆ? ಬೆಂಗಳೂರಿನ ಕಾರಂಜಿ ಕೆರೆಗೆ 
ಸುತ್ತಮುತ್ತದ ಗುಡ್ಡಗಳು ನೀರಿನ ಆಸರೆಯಾಗಿತ್ತು ಅದರ ನೀರು ಬ್ಯೂಗಲ್‌ 
ರಾಕ್‌ ಬಳಿ ಕಾರಂಜಿ ಯಾಗಿತ್ತಂತೆ, ಅದು ನ್ಯಾಶನಲ್‌ ಕಾಲೇಜು 
ಮೈದಾನ (ಈಗ) ಹಿಂದೆ ಕಾರಂಜಿಕೆರೆ, ಅದು ಕೋಡಿ ಬಿದ್ದಾಗ 
ಕೆಂಪಾಬುಧಿಕೆರೆಗೆ ಹರಿಯತ್ತಿತ್ತು ಅದರ ಪಥವೇ, ಕಾಲುವೆಯೇ ಈಗಿನ 
ಕಿಂಪೇಗೌಡನಗರದ ದೊಡ್ಡಮೋರಿ. ಕೆಂಪಾಂಬುಧಿ ಕೆರೆಗೆ ಕೊಳಚೆ ನೀರು 
ಹರಿಯುವದಾರಿ. ಕೆಂಪಾಂಬುಧಿ ಕೆರೆಗೆ ಕೋಡಿ ಬಿದ್ದು ವೃಷಭಾವತಿ 


ನದಿಯಾಗುತಿತ್ತು - ಕೆರೆಗಳು ಕೋಡಿಯಾಗಿ, ಸರಪಳಿಯಾಗಿ ನಮ್ಮ 
ಹಿಂದಿನವರು ನಿರ್ಮಿಸಿದ್ದರು. ಈಗ ಏನಾಗಿದೆ? ಬಿನ್ನಹಕೆ ಬಾಯಿಲ್ಲ 
ಎನ್ನುವಂತಾಗಿದೆ. 


ಬೆಂಗಳೂರಿಗೆ ಹಿಡಿದಿರುವ ಸಮಸ್ಯೆಗಳ ಬಿಡುಗಡೆಗೆ ದಾರಿ ಏನದು? 
ಗುರಿ ಇದ್ದರೆ ತಾನೆ ದಾರಿ. ಗೊತ್ತು ಗುರಿ ಇಲ್ಲದ ಬೆಂಗಳೂರಿನ ರಿಂಗ್‌ 
ರೋಡೇ ದಾರಿ, ಔಟರ್ರಿಂಗ್‌ದಾರಿ, ಇನ್ನರ್ರಿಂಗ್‌ ಕೆಲವು ಕಾಲಕ್ಕೆ 
ಎನ್ನೋಣವೇ? ದಾರಿ ಮಾರ್ಪಾಡು ಆಗತ್ತೆ, ಹೀಗಾಗಿ 
ಏಳುಸುತ್ತಿನಕೋಟೆಯಾಗಿ ಬೆಂಗಳೂರು ಬೆಳೆಯಲನುವಾಗುತ್ತೆ ಬಸವಣ್ಣ 
ಬೆಳೆಯಬಾರದಂತ ಡುಬ್ಬಕ್ಕೊಂದು ಗೂಟ ಬಡಿದಿದ್ದಾರಂತೆ, ಹಾಗೆ 
ಬೆಂಗಳೂರು ಬೆಳೆಯಬಾರದಂತ ಬಿರಡೆ ಹಾಕುತಾರೆಯೆ? ಹಾಗಾದಾಗ 
ಬೆಂಗಳೂರು ಜೀವನ ಹಸನಾದ ಜೀವನವಾಗುತ್ತೆ ಇಲ್ಲದಿದ್ದರೆ ಅಸಹ್ಯ 
ಜೀವನವಾಗಿಯೇ ಮುನ್ನಡೆಯುತ್ತೆ ಮಿಂಚಿಹೋಗುವ ಮುನ್ನ ಹಂಚಿಕೆ 
ಹಾಕಿ. 
ಶ್ರೀವತ್ತ , ಸಂಪಾದಕರು 


ವಿಚಾರ ಮಂಥನದ ನವನೀತ 
ವಿಷಯ ;- “ಮುದ್ದಣ ಬದುಕು - ಬರಹ” 
ದಿನಾಂಕ :- 17-08-2003 
ಉಪನ್ಯಾಸಕರು :- ಶ್ರೀ ಬೇಲೂರು ರಾಮಮೂರ್ತಿ ಅವರು 


ಕನ್ನಡ ಸಾರಸ್ವತ ಲೋಕದಲ್ಲಿ ತನ್ನೆಲ್ಲ ಆರ್ಥಿಕ ಸಂಕಷ್ಟಗಳ ನಡುವೆ ಕೇವಲ 
31 ವರ್ಷಗಳ ಜೀವನದಲ್ಲಿ ಕನ್ನಡ ಸಾಹಿತ್ಯದ ಸೌಧದ ಒಂದು ಕಂಬ. 
“ಪದ್ಯಂವದ್ಯಂ ಗದ್ಯಂ ರಮ್ಯಂ “ಅಂತಹೇಳಿ ಪದ ಸಾಹಿತ್ಯವನ್ನು ಗದ್ಯದ 
ಕಡಗೆ ತಿರುಗಿಸಿದ ರೂವಾರಿ ಮದ್ದಣ. ಅವನ ಹೆಂಡತಿ ಮನೋರಮೆ 
ಇವರಿಬ್ಬರ ಸಂವಾದ ಮನೋಜ್ಞ ಸರಸ ಸಂಭಾಷಣೆ ಬಡತನವನ್ನು 
ನಗುನಗುತ" ಅನುಭವಿಸಿದ ಧೀಮಂತ, ಅಪರಂಜಿ ಟ್ರಸ್ಟಿನ ಶ್ರೀ ಬೇಲೂರು 
ರಾಮಮೂರ್ತಿ ಯವರು ದಕ್ಷಿಣದಕನ್ನಡದ ನಂದಳಿಕೆ ಗ್ರಾಮದ 
ಚಿತ್ರಣವನ್ನಿತ್ತು ಮುದ್ದಣನ ಸಾಹಿತ್ಯ ಕೈಂಕರ್ಯ ಆರ್ಥಿಕ ಕಾರಣಗಳಿಂದಾಗಿ, 
ಸಹೃದಯಿ ಅದ್ಯಾಪಕರ ನೆರವಿನಿಂದ ದೈಹಿಕ ಶಿಕ್ಷಣದ ಶಿಕ್ಷಕರಾಗಿ, ಹಳಗನ್ನಡ 
ಗದ್ಯ-ಪದ್ಯಗಳನ್ನು ರಚಿಸಿ ಅಂದಿನ ಸಾಹಿತ್ಯ ಮಂಜರಿ ಸಾಹಿತ್ಯಕ ಮಾಸಿಕದಲ್ಲಿ 
ಚರ್ಚಿತವಾಗಿ ಜನಪ್ರಿಯನಾಗಿ ಲಕ್ಷ್ಮೀನಾರಾಯಣ ಮುದ್ದಣನಾಗಿ 
ಮೆರೆದದ್ದು, ಮರೆಯಾದ ನಂತರ ಬಹುಕಾಲದಮೇಲೆ ಅವನ ಸಾಹಿತ್ಯ 
ವಿಮರ್ಶೆಯಾಗಿ ಚಿರಂಜೀವಿಯಾದ ಈ ಎಲ್ಲ ಏರಿಳಿತಗಳನ್ನು ಸಭಿಕರಿಗೆ 
ಸುಲಭಗ್ರಾಹ್ಯವಾಗುವಂತೆ ಚಿತ್ರಿಸಿದರು, ಕತ್ಯ ಕೃತಿ ನಿರಂತರವಾಗಿ ಸಾರಸ್ವತ 
ಲೋಕದಲ್ಲಿ ಮೈಲಿಗಲ್ಲಾಗಿ ನೆನಪಿನಲ್ಲಿ ಉಳಿದುಬರಲಿ ಎಂದು ಆಶಿಸಿದರು. 


ಉದಯ ಸೌರಭ 


\ 


೫ ವೃದ್ಧಾಪ್ಯದ ಸಮಸ್ಯೆಗಳಿಗೆ ವೃದ್ಧಾಶ್ರಮ ಪರಿಹಾರವಲ್ಲ ; ಸಮಾಜದ 


ಬಿಸ ಪತಿ 3 ಕ್ರಾ ಹಿನ ಇರಾಂಗಕ್ಷೀಣುಸಂತರೆಡಗೆಚುತಜುತು)ಗ 


ಇರಬೇಕು. 
ತ: ಸಮಾಜದ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಮಾಜದಲ್ಲಿಯೇ ಇದೆ. 


ಸ ಶಿಕ್ಷಣದ ವಾಣಿಜ್ಯೀಕರಣ ಆಗುತ್ತಿದೆ. ಸಮಾಜದ ನಿರ್ಮಾಣ ಕಾರ್ಯ 
ವಿದ್ಯಾರ್ಥಿ ಹಂತದಲ್ಲಿ ಪ್ರಾಥಮಿಕ ಕಲಿಕೆಯ ಭಾಗವಾಗಬೇಕು. 


ರ ಶಿಕ್ಷಣ ಎಲ್ಲರಿಗೂ ದೊರೆಯುವ ನಿಟ್ಟಿನಲ್ಲಿ ವಿದ್ಯಾರ್ಥಿ ಸಮುದಾಯಕ್ಕೆ 
ನೆರವು ದೊರೆಯಬೇಕು. 

% ಆರೋಗ್ಯ ನಿರ್ವಹಣೆಗೆ - ವೈದ್ಯಕಿಯ ವ್ಯವಸ್ಥೆ ವಾಣಿಜ್ಯ 
ಮನಸ್ಥಿತಿಯಿಂದ ಹೊರಬರಬೇಕು. 


ರ. ಸಮಾಜ ಒಟ್ಟಾರೆಯಾಗಿ ಸಾಮುದಾಯಿಕ ಜವಾಬ್ದಾರಿ ಹೊಣೆಯರಿತು 
ನಡೆಯಬೇಕು. : x 


ಎನ್‌.ಆರ್‌. ಚಂದ್ರನ್‌ 
ತಕರ 
BCs 


ಹೀಗೂಂದು ಕಥೆ, ಯಾಕ ವ್ಯಥೆ ? 


ತನ್ನ ಗುರುಕುಲದಲ್ಲಿ ಉತಮೋತಮ ಶಿಷ್ಯ ಸಂಕುಲವನ್ನು 
ತಯಾರಿಸಿದ ಗುರು ವಯೋ ಸಹಜ ವೃದ್ಧಾಪ್ಯದಿಂದಾಗಿ ದೇಹ ತ್ಯಾಗ 
ಮಾಡುವ ಕಾಲ ಸನ್ನಿಹಿತವಾಯಿತು. 

ಅವರ ಸುತ್ತ ನೆರೆದಿದ್ದ ಶಿಷ್ಯರು ಗುರುಗಳಲ್ಲಿ ಜ್ಞಾನೋಪದೇಶ 
ನೀಡಲು ಕೋರಿದರು. ಆಗ ಗುರುಗಳು ಶಿಷ್ಯನೊಬ್ಬನನ್ನು ಕರೆದು 
ಸಿಹಿಯನ್ನು ತರುವಂತೆ ಸೂಚಿಸಿದರು. ಶಿಷ್ಯನು ತಂದ ಸಿಹಿಯನ್ನು 
ತುಣುಕು ತುಣುಕಾಗಿ ಚಪ್ಪರಿಸಿ ಬಹಳ ಸಂತೋಷದಿಂದ ತಿಂದರು. 
ಸಿಹಿಯನ್ನು ಆಸ್ವಾದಿಸುತ್ತಾ ತಿಂದು ಮುಗಿಯುತ್ತಿದ್ದಂತೆಯೇ ಏನು 
ಹೇಳದೇ ದೇಹತ್ಯಾಗ ಮಾಡಿದರು. 

ಶಿಷ್ಯರಿಗೆ ಅವರ ಈ ಕ್ರಿಯೆಯಲ್ಲಿಯೇ ಒಂದು ಉಪದೇಶ 
ದೊರೆತಿತ್ತು “ಮಾಡುವ ಪ್ರತಿ ಕೆಲಸವನ್ನು ಹೃದಯಪೂರ್ವಕವಾಗಿ 
ಸಂತೋಷದಾಯಕವಾಗಿ ಮಾಡುವುದು ನಮ್ಮ ಜೀವನ 
ಶೈಲಿಯಾಗಬೇಕು.' 


ರಾಯರ್‌ 


ಜುಲೈ- 


ಆರೂವರೆಯ ಚದರದ ಮನೆಯ ಕಟ್ಟಿ 
ಉಸಿರು ಕಟ್ಟಿಸುವಂತೆ ಮಾಡಿ 
ಬಿಸಿಯುಸಿರಿಟ್ಟು ವಾಸುವ ತೆಗಳುವರು 


ಂದಿನ್ನವರು, ಸ್ಮಾರ್ಥ ಪರರು ದ 
No ಧಿ ಬ ತ್‌ -ಜ 0೫ : ಲದ ಶಡು6ೆ : ಐಕದಹಾಂಡ 


ೇವರಿಲ್ಲವೆನ್ನುವ ಜನರು 
ಯಾ ಡನ 
ಸ್ವಾಸ್ಥ್ಯ ಕಳೆದು ಕಂಡವರಿವರು 
ದುಡ್ಡನೆಣಿಸುವ ದೊಡ್ಡವರಿವರು 


ಸ್ವಾರ್ಥಪರರು ಇವರು 


ಬೆಳಕು ಕಾಣಲು ಕಿಟಕಿಯಿಲ್ಲ 
ಬೆಂಕಿಯ ಉರಿಸಲು ಒಲೆಯಿಲ್ಲ 
ನೀರನು ತುಂಬಲು ತಾವಿಲ್ಲ (ರಾವು) 


ಆಕಾಶ ಕಾಣದೆ ಅಳುಕುವರಿವರು 


ನಂಬಿಕೆಯ ತೆಗಳುವ ಮೂಢರಿವರು 


ಆರಕೆ ಆರಾದರೂ ತಲೆಯು ಬಿಸಿಯಾಗಿ 
ಮನೆಯಲ್ಲಿ ಮಲಗಿದರೂ ಬೆವರು ಸಾಲೆಯಾಗಿ 
ನೀರುಾಣದ ಮನೆಯಲ್ಲಿ ದುಡ್ಡು ನೀರಾಗಿ ಹರಿದು 
ಆರೋಗ್ಯವು ಭಾರವಾಗಿ ಆನಾರೋಗ್ಯವಾಗಿ 
ವಾಸ್ತುವಿನ ಮೊರೆ ಹೋಗುತಿಹರು 
ಇಂದಿನವರು........ 


ಶ್ರೀಮತಿ ತಾರಾಭಗವಾನ್‌ 
ಚಾಮರಾಜಪೇಟಿ 


ಸಂಘದ ಸಂವಹನ ಮಾಧ್ಯಮ 


ದೂರವಾಣಿ : 080 - 26601831 


E-mail : 
udayabhanu_kalasangha@yahoo.co.in 
narasimha_udayabhanu@yahoo.co.in 


ದಯವಿಟ್ಟು ಗಮನಿಸಿ 


¥ 
N | ee ನಾ ಎರಾ 


ಜಾತ್ರಾ ಇಲಾ 


ತಾ (3) ಜುಲೈ- ಸೆಪ್ಟಂ ಬರ್‌ - 2003 


ತ್ರೈ ವಾರ್ಷಿಕ ಕ್ರಿಯಾ ಯೋಜನೆ ಚತ್ರ ಸಂಪುಟ 


| 2003-04 ಕ್ಷಣಿಕ ಕಾರ್ಯಕ ರಂಭೋತ್ಸವ 
ದಿವ್ಯ ಸಾನಿಧ್ಯ:- ಶ್ರೀ ವಿಶ್ವಪ್ರಿಯ ತೀರ್ಥರು. ಆದಮಾರು ಮಠ ಉಡುಪಿ. 


ಸಂಘದ 37ನೇ ಶ್ರೀ ಎದ್ಯಾ ಅರಾ ಮಹೋತವ- ರಥೋತ್ಸವ ಶಾಲಾ ಮಕ್ಕಳಿಗೆ ಉಚಿತ ನೋಟ್‌ ಪುಸ್ತಕ ವಿತರಣೆ ಬೆಂ.ಮ.ಪಾ. ತೆರಿಗೆ ಸ್ಥಾಯಿ 
A: :- 31-8-2003 ಸಮಿತಿ ಅಧ್ಯಕ್ಷ ಶ್ರೀ ಜಿ. ಕೃಷ್ಣಪ್ಪ ಅವರಿಂದ ೭-೯-೨೦೦೩ 


ಸ್ವಾತಂತ್ರ್ಯ ನಿನಿಟರಣೆ, ಸಾಂಸ್ಕೃತಿಕ ಸಂಜೆ. 15-8-2003 ಬಡ ಮಕ್ಕಳಿಗೆ ಶಾಲಾ ಸಮವಸ್ತ್ರ ನೀಡಿಕೆ - ನಯನಾ ಮೊದಲಿಯಾರ್‌ ಟ ಸ: 
ಶ್ರೀಮತಿ ಪ್ರೇಮಾ ಕೈತ್ಟಮೂರ್ತಿ ಅವರಿಂದ 7-9-2003 


ಉದಯ ಸೌರಭ (4) 


ಬ್ರಿಟಿಷರೆ ಭಾರತ ಬಿಟ್ಟುತೊಲಗಿ ಚಳುವಳಿ ಸುವರ್ಣ ಮಹೋತ್ಸವ ವರ್ಷ - ಸಿಂಹಾವಲೋಕನ 


ಕ್ವಿಟ್‌ ಇಂಡಿಯ ಚಳುವಳಿ - ನಾನು ಕಂಡಂತೆ 

1942 ಕ್ವಿಟ್‌ ಇಂಡಿಯಾ ಚಳುವಳಿ, ಭಾರತ ರಾಷ್ಟ್ರೀಯ ಕಾಂಗ್ರೆ ಸಿನ 
ಇತಿಹಾಸದಲ್ಲಿ. ಸುವರ್ಣಾಕ್ಬರಗಳಿಂದ ಬರೆದಿಡಬೇಕಾದ ಜನತಾ - 
ಡಂದೋಳನ - 1938ರಲ್ಲಿ "ಎರಡನೇ ಎಶ್ವಯುದ್ಧ ಆರಂಭವಾಯಿತು - 
ಬ್ರಿಟನ್‌ ನರಕವನ್ನು ಕೇಳದೇ ಈ ಯುದ್ಧದಲ್ಲಿ ತೊಡಗಿಸಿತು. ಕಾಂಗ್ರೆಸ್‌ 
ಇದರಿಂದಾಗಿ "ಬ್ರಿಟಿಷರೇ ಭಾರತಬಿಟ್ಟು ತೊಲಗಿ” ಎಂಬ 
ಜನಾಂದೋಲನ ಆಖ, ಗಾಂಧೀಜಿ ದೇಶಕ್ಕೆ ಒಂದು 
ಕಾರ್ಯಕ್ರಮ ಕೊಡುವ ಮೊದಲೇ ಅವರನ್ನೂ, ಇತರ ನಾಯಕರನ್ನೂ 
ಬಂಧಿಸಲಾಯಿತು - ಕಾಂಗ್ರೆ ಸನ್ನು ನ್ಯಾಯಬಾಹಿರ ಸಂಸ್ಥೆ ಕಜ 
ಘೋಷಿಸಲಾಯಿತು- ಹೀಗಾಗಿ ಭಾರದ "ವಿಧ ಪಾ ಂತಗಳಲ್ಲಿ ಜನರು 
ತಾವೇ ತಮ್ಮದೇ ರೀತಿಯಲ್ಲಿ ಈ ಹೋರಾಟವನ್ನು ಆರಂಭಿಸಿದರು. 

ಕರ್ನಾಟಕದಲ್ಲಿ ಮೈಲಾರಮಹದೇವ್‌, ತಿಮ್ಮನಗೌಡ 
ಮೆಣಿಸಿನಹಾಳ್‌, ಹಾಗೂ ಚೆನ್ನಪ್ಪ ವಾಲಿ ಅವರು ತಮ್ಮ ಬೆಂಬಲಿಗರೊಡನೆ 
ಕಲೆತು, ಕೈಗೊಂಡ ಕಾರ್ಯಕ್ರಮಗಳನ್ನು ಚಿತ್ರಿಸುವುದರ ಮೂಲಕ 
ಇಲ್ಲಿಯ ಹೋರಾಟದ ಸ್ವರೂಪವನ್ನು ಪ್ರಕಟಿಸುವುದು ನನ್ನ ಉದ್ದೇಶ. 


749 ಧ್ವಂಸಕ ಕೃತ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. ಈ 
ತಂಡದವರು 1943ರ ಏಪ್ರಿಲ್‌ ತಿಂಗಳಲ್ಲಿ ಹೊಸರಿತ್ತಿಯ 


ಹಣವನ್ನು ಲೂಟಿಮಾಡಲು ಮುಂದಾದರು. ಪೋಲೀಸರಿಗೂ ಈ 
ತಂಡದವರಿಗೂ ತೀವ್ರ ಹೋರಾಟ ನಡೆಯಿತು. ಗುಂಡಿನ ಚಕಮಕಿಯಲ್ಲಿ 
ಹಠಾತ್ತಾಗಿ ಒಂದು ಗುಂಡು ಮೈಲಾರ್‌ ಅವರಿಗೆ ತಾಗಿ ಅವರು ಕೂಡಲೇ 
ಮೃತರಾದರು. ಮಹದೇವ ಮೈಲಾರ್‌ ಅಮರ್‌ ರಹೋ ಎಂದು 
ಘೋಷಣೆ ಮಾಡುತ್ತಾ ಅವರ ತಾರು ಪೋಲೀಸರ ಕೈಯಿಂದ 
ತಪ್ಪಿಸಿಕೊಂಡು ಓಡಿಹೋದರು. 


ತಿಮ್ಮನಗೌಡ ಮೆಣಸಿನಹಾಳ್‌ ಒಬ್ಬ ಪೈಲ್ವಾನ. ಅವರೊಂದು 
ತಂಡಕಟ್ಟಿ "'ಚಾವಡಿಗಳನ್ನು ಸುಡುವುದು, ಕೈಲಸ ೇಷನ್‌ ಸುಡುವುದು, 
ಟಪಾಲ್‌ pe ವಶಪ ಡಿಸಿಕೊಳ್ಳುವುದು, ಮಾತತಿ ಸಾಹಸಕೃತ್ಯ ಗಳನ್ನು 
ಮಾಡ ಹತ್ತಿದರು. ತಿಮ್ಮನಗೌಡರ ಸುಳಿವು ಕೊಟ್ಟವರಿಗೆ 1000 ರೂ. 
ಬಹುಮಾನ. ನೀಡುವುದಾಗಿ ಸರ್ಕಾರ ಘೋಷಿಸಿತು. ತಿಮ್ಮನಗೌಡರ 20 
ಎಕರೆ ಜಮೀನಿನಲ್ಲಿ ಬೆಳೆದು ನಿಂತಿದ್ದ ಜೋಳದಫ ಸಲನ್ನೂ ಇನ್ನಿಪ್ಪ ಪುತ್ತು 
ಎಕರೆಯಲ್ಲಿ ಪೀಕಿಗೆ ಬಂದಿದ್ದ ಅರಳೆಯನ್ನು ಸರ್ಕಾರ ಮುಟು 
ಹಾಕಿಕೊಂಡಿತು. ಮೆಣಸಿನಹಾಳ್‌ ಸುತ್ತಮುತ್ತಲ ಹಳ್ಳಿಯ ತರಗ 
ರಾತ್ರೋರಾತ್ರಿ ಅರಳೆಯನ್ನು ಕೊಯ್ದುಕೊಂಡು. ತೋರಲು 
7 ಎಲ್ಲ ಜೋಳದ ಬೆಳೆಯನ್ನು ಕುರಿಂದೆ ಬಿಟ್ಟು 
ಮೇಯಿಸುವಂತೆ ವ್ಯವಸ್ಥೆಮಾಡಿದರು. ಸರ್ಕಾರಕ್ಕೆ ಯಾವುದೂ 
ಸಿಗಬಾರದೆಂಬುದು ತಿಮ್ಮನಗೌಡರ ಉದ್ದೇಶವಾಗಿತ್ತು 


1943ನೇ ಫೆಬ್ರವರಿ ಎರಡನೇ ವಾರದಲಿ _ ಕುಪ್ಪುಲೂರು ಗ್ರಾ ಮದಲ್ಲಿ 
ವಸ ಸೂಲ್ಮಾಡಿ ಪೆಟ್ಟಿಗೆಗಳಲ್ಲಿ ಇಡಲಾಗಿದ್ದ ಹಫೆಯ ಪಣವನ್ನು 
ವಶಪಡಿಸಿಕೊಳ್ಳುವ ಸಂದರ್ಭದಲ್ಲಿ ಒಬ್ಬ ಪೋಲಿಸ್‌ಪೇದೆ ತಿಮ್ಮನ ಗೌಡ 


ಸವದತ್ತಿಯ ಮೈಲಾರಮಹದೇವ್‌ ಒಂದು ದೊಡ್ಡ ತಂಡವನ್ನು ಕಟ್ಟಿ 


ಕಚೇರಿಯೊಂದರಲ್ಲಿ ಪೊಲೀಸರ: ಸರ್ವ ಕಾವಲಿನಲ್ಲಿ ಇರಿಸಲಾಗಿದ್ದ ಹತ್ತೆ 


ಮೆಣಸಿನಹಾಳ್‌ ಅವರ ಮೇಲೆ ಬಿದ್ದು ಅವರನ್ನು ತೆಕ್ಕೆ ಹಾಕಿಕೊಂಡ. 
ಇವರಿಬ್ಬರ ಸೆಣಸಾಟದಲ್ಲಿ ತಿಮ್ಮನಗೌಡರು ಬಗಲಲ್ಲಿಟ್ಟುಕೊಂಡಿದ್ದ 
ಬಾಂಬ್‌ ಸಿಡಿಯಿತು. ಭೀಮಕಾಯದ ತಿಮ್ಮನಗೌಡರು, ಭಾರತಮಾತಾಕೀ 
ಜೈ ಘೋಷಣೆ ಮಾಡುತ್ತಾ ನೆಲಕ್ಕುರುಳಿದರು. 

ಬೆಳಗಾಮಿನ ಚೆನ್ನಪ್ಪವಾಲಿ ನೆನಪಿಟ್ಟುಕೊಳ್ಳ ಬೇಕಾದ ಮತ್ತೊಬ್ಬ 
ಸ್ವಾತಂತ್ರ ಯೋಧರು. ವಾಲಿಯವರು 1942ಕ್ಕೆ ಮೊದಲೇ 
ಗಾಂಧಿಯವರ ಚಳವಳಿಗಳಲ್ಲಿ ಕೂಡಿಕೊಂಡು 8 ವರ್ಷಕಾಲ 
ಕಾರಾಗೃಹವಾಸ ಅನುಭವಿಸಿದ್ದರು. 

1942ರ ಚಳುವಳಿಯಲ್ಲಿ ಸಂಘಟನಾ ಚತುರರಾದ ಅವರು 500 
ಆಯ್ದ ಜನರ ತಂಡದೊಂದಿಗೆ ಹೊರಟು ಬೆಳಗಾಂ ಜಿಲ್ಲೆಯ 4 
ತಾಲ್ಲೂಕುಗಳಲ್ಲಿ ಏಕಕಾಲದಲ್ಲಿ ಚಳುವಳಿ ಆರಂಭಿಸಿದರು, ಪೋಲೀಸ್‌ 
ಸ್ಟೇಷನ್‌ಗೆ ನುಗ್ಗಿ ಬಂದೂಕು ಅಪಹರಿಸುವುದಲ್ಲದೆ, ವಿಧ್ವಂಸಕ 
ಕಾರ್ಯದಲ್ಲಿ ತೊಡಗಿಕೊಂಡರು. ವಾಲಿಯವರನ್ನು ಹಿಡಿದು ಕೊಟ್ಟವರಿಗೆ 
5,000 ರೂ. ಬಹುಮಾನ ನೀಡುವುದಾಗಿ ಬೊಂಬಾಯಿ ಗವರ್ನರ್‌ 
ಘೋಷಣೆ ಮಾಡಿದರು. ಮುಂದೆ ವಾಲಿಯವರು ಖಾನಾಪುರ ತಾಲೂಕ 
ತೆಲಗಿಯಲ್ಲಿ 30 ಹಳ್ಳಿಗಳಿಂದ ಸಂಗ್ರಹವಾಗಿದ್ದ ಹಫ್ತೆ ಹಣವನ್ನು 
ಲೂಟಿಮಾಡಿ ಅಲ್ಲಿಂದ ಪಾರಾದರು, ಇವನೆ ಹೋರಾಟದಲ್ಲಿ 
ಹತಾರು ಸಾವಿರ ಜನ ಕೂಡಿಕೊಂಡರು. 

ಒಟ್ಟಿನಲ್ಲಿ ಕ್ವಿಟ್‌ ಇಂಡಿಯ ಚಳುವಳಿಯಲ್ಲಿ ಕರ್ನಾಟಕದಲ್ಲಿ 940 
ಜನ ಪೋಲೀಸರ ಗುಂಡಿನೇಟಿನಿಂದ ಸತ್ತರು. 163 ಮಂದಿಗೆ 
ಗಾಯಗಳಾದವು - ಜನರ ಗುಂಪ ನ್ನು ಚದುರಿಸಲು ಅಂಸಾರಿ 
ಮಿಲಿಟರಿಯನ್ನು ಕರೆಸಬೇಕಾಯಿತು. ಜನರನ್ನು ಹತೊಟಿಗ ತರಲಾಗದೆ 
ಏರಿಯಲ್‌ ಬಾಂಬಿಂಗ್‌ ಆರು ಸಲ ಕೊಡಬೇಕಾಯಿತು. 310 
ರೈಲ್ವೆಸ್ಟೆ ಶೇಷನ್‌ ಗಳನ್ನು ಸುಡಲಾಯಿತು - 12000 ಸ್ಥಳಗಳಲ್ಲಿ ಟೆಲಿಫೋನ, 
ಟಿಲಿಗ್ರಾ ಮ್‌ ತಂತಿಗಳನು  ಕತ್ತರಿಸಲಾಯಿತು - 945 ಅಂಚೆ ಕಚೇರಿಗಳನ್ನು 
ಯ, 18 ಲಕ್ಸರೂಪಾಯಿಗಳ ರೈಲ್ವೆಸರಕನ್ನು 
ಲೂಟಿಮಾಡಲಾಯಿತು. 90 ಲಕ್ಷ ರೂ. ಬೆಲೆ ಬಾಳುವ ಟ್ರಕ್ಕುಗಳನ್ನು 
ಸುಡಲಾಯಿತು, 50 ಹಳ್ಳಿಗಳಮೇಲೆ, 2,65,000 ರೂಗಳ ಪುಂಡು 
ಕಂದಾಯವನ್ನು ಹೇರಲಾಯಿತು. 9 ಮುಖ್ಯ ಘಟನೆಗಳಲ್ಲಿ 29 
ಪೋಲೀಸರಿಂದ ಆಯುಧಗಳನ್ನು ಕಿತ್ತುಕೊಳ್ಳಲಾಯಿತು, ಇದಲ್ಲದೆ 
ಕರ್ನಾಟಕದಲ್ಲಿ 5000 ಮಂದಿ ಸೆರೆಮನೆಗೆ ದೊಡಲ್ಪಟ್ಟರು. 

ಇದು ಕರ್ನಾಟಕದ ವೀರಗಾಥಾ ಆದರೆ ಮೈಸೂರು ಸಂಸ್ಥಾನದಲ್ಲಿ 
ಚಳುವಳಿ ಬೇರೆಯ ರೂಪವನ್ನೇ ಪಡೆಯಿತು. ಸಂಸ್ಥಾನದ ಹೋರಾಟದಲ್ಲಿ 
ವಿದ್ಯಾರ್ಥಿಗಳು, ಮಿಲ್‌ಕಾರ್ಮಿಕರದು ವಿಶಿಷ್ಟವಾದ. ಕೊಡುಗೆ. 


ಬೆಂಗಳೂರಿನಲ್ಲಿ ಕೆ. ವ. ವಸಂತಯ್ಯನವರ ನೇತೃತ್ವದಲ್ಲು 
ಮೈಸೂರಿನಲ್ಲಿ ಎಂ. ವಿ. ಕೃಷ್ಣಪ್ಪನವರ ನೇತೃತ್ವದಲ್ಲೂ ವಿದ್ಯಾರ್ಥಿ 
ಸಂಘಟನೆ ಆಸ್ತಿತ್ವಕ್ಕೆ ಬಂತು. ಸಂಸ್ಥಾನದ ಎಲ್ಲ ಕಾಲೇಜು, ಸ್ಕೂಲಗಳ 
ವಿದ್ಯಾರ್ಥಿ ವಿದ್ಯಾ ರ್ಜಗಜುತೂ ಕಾಲೇಜು ಬಿಟ್ಟುಬಂದು ಚಳುವಳಿಗೆ 
ರಾಡಿ 


(ಮುಂದಿನ ಪುಟಕ್ಕೆ ) 


ಉದಯ ಸೌರಭ 
ಕ ಜುಲೈ- ಸೆಪ್ಟಂಬರ್‌ - 2003 


(ಹಿಂದಿನ ಪುಟದಿಂದ 
( ) ಅವರ ಮೇಲೂ ದಾಳಿಮಾಡಿದರು, ಇದರ ಪರಿಣಾಮವಾಗಿ ಅವರಿಬ್ಬರೂ 


ಪೋಲಿಸರು ಪತ್ರಿಕಾಲಯಗಳ ಮೇಲೂ ದಬ್ಬಾಳಿಕೆನಡೆಸಿ, ಅಲೇ ಸತು ಬಿದರು. 

| ತಾಯಿನಾಡು ಪತ್ರಿಕೆಯ ಮಾಲೀಕರಾದ ಸಿ.ಆರ್‌. ರಾಮಯ್ಯ, ಸಂಪಾದಕ ಸಸ 

ಸಿಲ್ಲಿ. ಶ್ರಿ ೇೀನಿವಾಸನ್‌, ವಿಶ್ವ ಕರ್ನಾಟಕ ಪತ್ರಿ ಕೆಯ MS ER ಟಿ.ಟಿ 

- ಸಹಸಂಪಾದಕ ಸಿದ್ದವನಹಳ್ಳಿ ಕೃಷ್ಣ ಶರ್ಮ, | 

ಜನವಾಣಿ Jee 

ವನ್‌. ಗುಪ್ತ ಇವರನ್ನೆಲ್ಲ. ಬಂಧಿತ ರಿಸರ್ವ್‌ ಪೋಲಿಸ್‌ ಊರಿಗೆ ಬಂದವರೇ ಮನೆಬಾಗಿಲುಗಳನ್ನು ಒಡೆದು 

ಜೈಲಿನಲ್ಲಿಟ್ಟರು - ಪತ್ರಿಕೆಗಳು ಪ್ರಕೆಟಗೊಳ್ಳಲಾರದಂದು kg ke ಕಾಳುಕಡಿ, ನಗನಾಣ್ಯಗಳನ್ನು ದೋಚಿದರು ಅರಣ್ಯಕ್ಕೆ ಹೋಗಿ 
ವ | 

ER, nv ಕೈಗೆ ಸಿಕ್ಕಿದವರನ್ನು 

ಬಡಿ ತೆಗೆದುಕೊಂಡರು. ಸೀಯರ ಮೇಲೆ 

ವಿದ್ಯಾರ್ಥಿ ಚಳುವಳಿ ಯಶಸ್ವಿಯಾಗಿ ಎರಡು ತಿಂಗಳ ಕಾಲ ಅತ್ಯಾಚಾರ ಮಾಡಿದರು, ಈಸೂರಿನ ಸಾಹುಕಾರರನ್ನು ಮೊದಲುಗೊಂಡು 


ಊರಿನ ಜನ ಮುಂದೆ ತಮಗೆ ಸಂಭವಿಸ ಬಹುದಾದ ವಿಪತನು 
ಲ 
ಗ್ರಹಿಸಿ, ಊರು ಬಿಟ್ಟು ಎಲ್ಲರೂ ಅರಣ್ಯದಲ್ಲಿ ಹೋಗಿ ಅಡಗಿಕೊಂಡರು. 


ನಹ 
ನಡೆಯಿತು. ಸಹಸ್ರಾರು ವಿದ್ಯಾರ್ಥಿಗಳು ಬಂಧಿತರಾದರು. 41 ಮಂದಿಯ ಮೇಲೆ ದೊಂಬಿ, ಕೊಲೆ ಮೊಕದ್ದಮೆಗಳನ್ನು ಹೂಡಿದರು, 
ವಿದ್ಯಾರ್ಥಿ ಚಳುವಳಿ ಸ್ಥಗಿತಗೊಂಡಂತೆ ಕಾರ್ಮಿಕ ಮುಷ್ಕರಕ್ಕೆ ವಿಚಾರಣೆ ನಡೆಸಿದ ನಾಯ್ಯಾಧೀಶ ಸುಂದರರಾಜಾರಾಯರು, ತೀರ್ಪಿತ್ರು 
“ಚಾಲನೆ ಸಿಕ್ಕಿತು, ಸರ್ದಾರ್‌ ವೆಂಕಟರಾಮಯ್ಯ, ಎ.ಜಿ. 11 ಮಂದಿಗೆ ಮರಣದಂಡನೆ ಉಳಿದವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದರು 


' ರಾಮಚಂದ್ರರಾವ್‌ ಎಚ್‌.ಎಸ್‌. ಸೀತಾರಾಂ, ಎಚ್‌.ಎಸ್‌. ದೊರೆಸ್ವಾಮಿ, ಇವರೆಲ್ಲ ಹೈಕೋರ್ಟಿಗೆ ಅಪೀಲ್‌ ಹಾಕಿಕೊಂಡದ್ದರಿಂದ, ಗುರಪ್ಪ ಮಲ್ಲಪ್ಪ 
-ಎಂ.ಎಚ್‌.ಷಾ ವೈ.ವಿ.ರಾಮಚಂದ್ರನ್‌, ಬುದ್ಧದಾಸ್‌ ಇವರುಗಳ ಸೂರ್ಯನಾರಾಯಣಾಚಾರಿ, ಹಾಲಪ್ಪ ಶಂಕರಪ್ಪ ಎಂಬ ಐವರಿಗೆ ಮರಣ 
ಸಹಯೋಗದಿಂಧ, ಕಾರ್ಮಿಕಸಂಘಗಳ ಅಧ್ಯಕ್ಷ ಎನ್‌. ಡಿ. ಶಂಕರ್‌ ದಂಡನೆ ಖಾಯಂ ಆಯಿತು. 28 'ಮಂದಿಗೆ "ಜೀವಾವಧಿ ಶಿಕ್ಷೆಯಾಗಿ 
ಅವರ ನೇತೃತ್ವದಲ್ಲಿ ಬಿನ್ನಿ ರಾಜಾ ಮತ್ತು ಮಿನರ್ವ ಮಿಲ್ಲುಗಳ 8000 ಉಳಿದವರು ಆರೋಪದಿಂದ ಮುಕ್ತರಾದರು. 
ಕಾರ್ಮಿಕರು ಮುಷ್ಕರಹೂಡಿ, ಸತತವಾಗಿ 14 ದಿನಗಳ ಕಾಲ ಮೂರು 
ಹತ್ತಿಗಿರಣಿಗಳನ್ನು ಮುಚ್ಚಿಸಲಾಯಿತು. 
ಇದರಿಂದ ಪ್ರೇರಿತರಾಗಿ ಮೈಸೂರು ಸಂಸ್ಥಾನದ ನಾನಾ 
ಕಾರ್ಪಾನೆಗಳ, ಗಣಿಗಳ ಕಾರ್ಮಿಕರು ತಮ್ಮ ಪ್ಯಾಕ್ಟರಿಗಳನ್ನು 2 ದಿನದಿಂದ 
ಒಂದು ವಾರದ ವರೆಗೆ ಮುಚ್ಚುವಂತೆ ಮಾಡಿದರು. ಹೀಗೆ ಒಟ್ಟು 38000 ಕ್‌ 
ಕಾರ್ಮಿಕರು ಕ್ವಿಟ್‌ ಇಂಡಿಯಾ ಚಳುವಳಿಯಲ್ಲಿ ಪಾಲ್ಗೊಂಡರು. ವಿಮಾನ ಅಂ ಗಾದ ಲಕ ಕ. 
ಕಾರ್ಬಾನೆಯ ಜನರಲ್‌ ಮ್ಯಾನೇಜರ್‌ ಎಂ.ಎಸ್‌. ಷಾ ತಮ್ಮ ಹುದ್ದೆಗೆ 2-3 ವರ್ಷದೊಳಗೆ ಭಾರತವನ್ನು ಭಾರತೀಯರಿಗೆ ಹಸಾಂತರಮಾಡಿ 
ರಾಜೀನಾಮೆನೀಡಿ 5000 ಕಾರ್ಮಿಕರನ್ನು ಕೂಡಿಕೊಂಡು ಬೆಂಗಳೂರಿನಲ್ಲಿ ಬಿಟಿಷ್‌ ಸರ್ಕಾರ ಭಾರತದಿಂದ ಕಾಲ್ರೆಗೆಯಿತು, 
ಒಂದು ಪ್ರತಿಭಟನಾ ಪ್ರದರ್ಶನವನ್ನು ನಡೆಸಿದರು. ಸ್ವಾತಂತ್ರ್ಯ ಪುಕ್ಕಟೆಯಾಗಿ ಭಾರತಕ್ಕೆ ಬರಲಿಲ್ಲ ನೂರಐವತ್ತು 
ಶಿಕಾರಿಪುರತಾಲ್ಲೂಕು ಈಸೂರಿನಲ್ಲಿ ಕೇವಲ ವಿದ್ಯಾರ್ಥಿಗಳೇ ವರ್ಷ ಸತತ ಭತ ನಡೆಸಬೇಕಾಯಿತು. ಹತಾರುಸಾವಿರ ಜನೆ 
ಕೂಡಿಕೊಂಡು ಚಳುವಳಿ ಆರಂಭಿಸಿದರು. ಅಧಿಕಾರಿಗಳು ಊರಿಗೆ ಇದಕ್ಕಾಗಿ ಪ್ರಾಣಾರ್ಪಣ ಮಾಡಿದರು. ಲಕ್ಬಾಂತರ ಜನ ಸೆರೆಮನೆವಾಸ 
ಬಂದರೆ ವಿದ್ಯಾರ್ಥಿಗಳು ಅವರಿಗೆ ಗಾಂಧಿ ಟೋಪಿಹಾಕಿ, ಧ್ವಜ ಅವರ *'ಅನುಭವಿಸಿದರು. ಮತ್ತೆ ಹತ್ತಾರು ಸಾವಿರ ಭಾರತೀಯರು ತಮ್ಮ 
ಕೈಯಲ್ಲಿ ಓಡಿಸಿ ಊರಿನಲ್ಲಿ ಮೆರವಣಿಗೆ ಮಾಡುತ್ತಿದ್ದರು ಘೋಷಣೆ ಸರ್ವಸ್ವವನ್ನೂ ಈ ಹೋರಾಟದಲ್ಲಿ ಕಳೆದುಕೊಂಡರು. ಈ ಎಲ್ಲ ಬಗೆಯ 
ಕೂಗಿಸುತ್ತಿದ್ದರು. ಪಟೀಲರ ಮನೆಗೆಹೋಗಿ ಅವರ ದಫೆರ ಕಿತುಕೊಂಡರು ಬಲಿದಾನದಿಂದ ಈ ಸ್ವಾತಂತ್ರ ;ವನ್ನು ಪಡೆಯಲಾಗಿದೆ ಸ್ವಾತಂತ್ರ್ಯದಫಲ 
| ಧಎಜೀನಾಮೆಹಾಡಲು ಒತ್ತಾಯಿಸಿದರು. ಅವರು ಶಿವಮೊಗ್ಗೆಗೆ ಹೋಗಿ ಕೊನೆಯ ಭಾರತೀಯನಿಗೂ ದೊರಕುವಂತೆ ಮಾಡುವುದು ಆಡಳಿತ 
"| ತಹಸೀಲ್ದಾರರಿಗೆ ದೂರಿತರು. ಮಾರನೆಯದಿನ ತಹಸೀಲ್ದಾರ್‌ ನಡೆಸುವವರ ಕರ್ತವ್ಯ ಎಂಬುದನ್ನು ಅವರು ಮರೆಯದಿರಲಿ. 
ಚಿನ್ನಕ್ಸ ಪೃಪ್ಪನವರೂ, ಪೋಲೀಸ್‌ ಇನ್‌ಸ್ಪೆಕ್ಟರ್‌ ಕೆಂಚೇಗೌಡರು ಈಸೂರಿಗೆ 3 
ಎದರು. ಎದ್ಕಾ ಬರ್ಥಿಗಳು ಅವರಿಬ್ಬರನ್ನು ಮುತಿಗೆ ಹಾಕಿ ಗಾಂಧಿಟೊಪಿ 
ತಲೆಗೆಹಾಕಿ, ಗೆ ಧ್ವಜಕೊಟ್ಟು ತಮ್ಮ ಜೊತೆಯಲ್ಲಿ ಮೆರವಣಿಗೆಯಲ್ಲಿ 
ಬೇಕೆಂದು ಒತ್ತಾಯಮಾಡಿದರು - ದುಡುಕಿನ ಸ್ವಭಾವದ 
'ಕೆಂಚೇಗೌಡರ್ಕು ಪಿಸ್ತೂಲನ್ನು ಹೊರತೆಗೆದು ಗಾಳಿಗೆ ಗುಂಡುಹಾರಿಸಿದರು 
ಹುಡುಗರು ಗಾಬರಿಹಾಗಿ, ದೇವಸ್ಥಾನದ ಗಂಟೆಯನ್ನು ಬಲವಾಗಿ 
ಹೊಡೆದರು, ಗುಂಡು ಹಾರಿದ್ದನ್ನು ಗಂಟೆ "ಬಡಿದುದ್ದು ಗಮನಿಸಿದ ಊರಿನ 
ಜನ ಏನೊ ಪ್ರಮಾದ ನಡೆದುಹೋಗಿದೆ ಎಂದು ತಿಳಿದು, ಕೈಯಲ್ಲಿ 
ಮಚ್ಚು, ದೊಣ್ಣೆ ಕುಡುಗೋಲುಗಳನ್ನು ಹಿಡಿದುಕೊಂಡು. 
ವೀರಾವೇಶದಿಂದ ಬಂದವರೇ, ತಹಸೀಲ್ದಾರರ ಮೇಲೂ, ಇನ್‌ಸ್ಪೆಕ್ಟರ್‌ 


- ಎಚ್‌. ಎಸ್‌. ದೊರೆಸ್ವಾಮಿ 
ಹಿರಿಯ ಸ್ವಾತಂತ್ರ A ಹೋರಾಟಗಾರರು. 


ಪ್ರಚಂಡವಾದ ಈ ಚಲೇ ಜಾವ್‌ ಚಳುವಳಿ ಭಾರತಾದ್ಯಂತ ನಡೆದ 
ಮೇಲೆ ಬ್ರಿಟಿಷರಿಗೆ ಇನ್ನೂ ಬಹಳಕಾಲ ಭಾರತವನ್ನು ತನ್ನ 


ವಾಚಕರ - ಆಸಕರ ಗಮನಕ್ಕೆ 
ಸಾರ್ವಜನಿಕ ಹಿತಾಸಕ್ತಿಯ ವಿಷಯಗಳನ್ನು ಮುಕವಾಗಿ 

ಚರ್ಚಿಸಲು ಉದಯಸೌರಭದಲ್ಲಿ ವೇದಿಕೆ ಒದಗಿಸಲಾಗುತಿದೆ. 

ಆಸಕರು ತಮ್ಮ ಅಭಿಪ್ರಾಯಗಳನ್ನು ಲೇಖನ ರೂಪದಲ್ಲಿ 

ಒದಗಿಸಬಹುದು. ಸೂಕ್ತ ಕಂಡ ಲೇಖನಗಳನ್ನು 

ಪ್ರಕಟಿಸಲಾಗುವುದು 

—ಸಂಪಾದಕರು 


ಉದಯ ಸೌರಭ (6) 


ಸಂ ನಾಡಿನ ಸಂಪಸ್ತರು 


ಡಾ।। ಸರ್ವೆಪಲ್ಲ ರಾಧಾಕೃಷ್ಣ 


ನಂನಾಡಿನ ಸಂಪನ್ನರು ಯಾರು? ನೂರಾರು. ಯಾರವರು? 
ಅವರೇ ಮೇಷ್ಟು - ಮೇಡಂ. 


ಸರ್ವಜ್ಞ ಹೇಳಿದಂತೆ “ಅಕ್ಕರವಂ ಕಲ್ಲಿಸಿದಾತಂ ಗುರು” ಅಂತ. 
ಅಕ್ಕರ ಅಥವ ಅಕ್ಷರವನ್ನು ಕಲಿಸುವವರು ಗುರುಗಳು. 

ನಮ್ಮ ನಾಡಿನ ನಿಜವಾದ ಸಂಪನ್ನರು, ನಮ್ಮ ದೇಶದ 
ರಾಷ್ಟ್ರಾಧ್ಯಕ್ಷರಾದ ಡಾ।। ಸರ್ವೆಪಲ್ಲಿ ರಾಧಾಕೃಷ್ಣನ್‌. ಅವರ ಹುಟ್ಟು 
ಹಬ್ಬದಂದು “ಟೀಚರ್ಸ್‌ ಡೇ ಅಂತ ಆಚರಿಸುತ್ತಿದ್ದೇವೆ. ಇದಕ್ಕೆ 


ಸಂಪಣ್ಣರು! ಯಾರು ಇವರು? ಪ್ರಶ್ನೆ ಹಾಕಬೇಡಿ. ಯಾಕೇ 
ನೀವೇ ಸಂಪಣ್ಣರಾಗಬಾರದು? ಸರ್ಕಾರಿ ಆಫೀಸುಗಳಲ್ಲಿ 
ನಂಜಣ್ಣರಿದ್ದಾರೆ, ಗುಂಜಣ್ಣರಿದ್ದಾರೆ, ಇವರನ್ನೆಲ್ಲ ಮೀರಿಸುವ 
ನುಂಗಣ್ಣರಿದ್ದಾರೆ. ಇದನ್ನೆಲ್ಲ ನೋಡಿ ನೋಡಿ ಕೆರಳಿದವರು 
ಕೆಂಗಣ್ಣರು. ಇಂತಹವರೆ ಸಂಪಣ್ಣರು, ಯಾವುದೇ ಅವ್ಯವಸ್ಥೆಯನ್ನು 
ವಿರೋಧಿಸಿ ಹೂಡುವ ಸಂಪುಗಾರರು ಇದ್ದಾರಲ್ಲ ಅವರಿಗೇನೆ 
“ಸಂಪಣ್ಣರು” ಎನ್ನುವುದು. 


ಯಾರೇ ಯಾವ 
ಹಾಲಿಗಳಾಗಿರಬಹುದು, 
ಮಾಜಿಗಳಾಗಿರಬಹುದು. ವ್ಯಕ್ತಿಯಾಗಿರಬಹುದು. ಸಂಘಟಿತ 
ವ್ಯಕ್ತಿಗಳಾಗಿರಬಹುದು. ಹಾಗಾಗಿ ಯಾರೇ ಆದರೂ ಹೇಗೆ ಆದರೂ 
ಸಂಪಣ್ಣರಾಗಲು ಅಡ್ಡಿ ಇಲ್ಲ ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ - ಕನ್ನಡ 
ಬಳಕೆಗಾಗಿ - ಕನ್ನಡಿಗರಿಗೆ ಉದ್ಯೋಗಕ್ಕಾಗಿ ಹೀಗೇ ಒಂದೇ ಎರಡೇ 
ಹಲವಾರು ಅಹವಾಲುಗಳಿಗೆ ಸಂಬಂದಿಸಿ ಸಂಪು ಹೂಡಲೇನಡ್ಡಿ? 


ಸಂಪಣ್ಣರು ಆಗಬಹುದು. 


| ವ್ಯಕ್ತಿಯಾಗಬಹುದು. 


ಇತ್ತೀಚೆಗಷ್ಟೆ ವಕೀಲರು ಸಂಪಣ್ಣರಾಗಿರಲಿಲ್ಲವೇ? ಡಾಕ್ಟರುಗಳು, 
ದಾದಿಯರು, ಆಯಗಳು ಆಸ್ಪತ್ರೆ ನೌಕರರು ಸಂಪಣ್ಣರಾಗಿರಲಿಲ್ಲವೆ? 


ಸಂ ನಾಡಿನ ಸಂಪಣ್ಣರು 


ಮೊದಲೇ ನಮ್ಮಲ್ಲಿ “ವ್ಯಾಸ ಪೂರ್ಣಿಮಾ” “ಬುದ್ಧ ಪೂರ್ಣಿಮ' 
ದ ಅಡಚರಣೆಗಳೆ ಇದ್ದು ಅಂದು "ಗುರುವಂದನೆ' ಕಾರ್ಯಕ್ರಮ | 
ನಡೆಸುತಿದ್ದರು ನಮ್ಮ ಹಿರಿಯರು. ಮರೆತಿದ್ದನ್ನ ಪುನರುತ್ಮಾನಮಾಡಿ 
"ವಿದ್ಯೆ ಕಲಿಸುವವರನ್ನು ಗೌರವಿಸುವದನ್ನು ನಾವು ಪ್ರಾರಂಭಿಸಿದ್ದೇವೆ. 
ಕಾಸಿಗೆ ವಿದ್ಯೆ ಕೊಳ್ಳುವ - ಮಾರುವವರನ್ನು ಗುರು ಎನ್ನಲಾದೀತೆ? 
ನಿಜವಾಗಿಯೂ ಅಕ್ಕರವನ್ನು ಅಕ್ಕರೆಯಿಂದ ಕಲಿಸುವವರೇ 
ಗುರುಗಳು, ನಿಜವಾಗಿ ಅವರು ನಮ್ಮ ನಾಡಿನ ಸಂಪನ್ನರು. ಆ ಎಲ್ಲ 
ಸಜ್ಜನರಿಗೆ ಸೌರಭದ ನಮನ. 


ಅಖಂಡ ಮಂಡಲಾಕಾರಂ; ಏನಂ ತದ್ಧಿತ ಚರಾಚರಂ: 
ತದ್ವಿದಂ ದರ್ಶಿತಂ ಏನ, ತಸ್ಟೈಶ್ರೀ ಗುರುವೇ ನಮಃ 


- ಈ ಅಖಂಡ ಭೂಮಂಡಲದ ಚರ-ಸ್ಥಿರ ವಸ್ತುಗಳ ದರ್ಶನ, 
ಜ್ಞಾನ ನೀಡುವ ಹೇಗುರುವೆ ನಿಮಗಿದೊ ಹೃದಯ ಪೂರ್ವಕ 
ಸಾಷ್ಟಾಂಗ ನಮನಗಳು. 


ಯಾಕೆ ಪೌರ ಕಾರ್ಮಿಕರು ಸಂಪಣ್ಣರಾಗಿ ನಗರದ ತುಂಬಾ ಕಸ ಕಡ್ಡಿ 
ಸೇರಿ ಊರು ಕೊಳೆತು ನಾರುವಂತೆ ಸಂಪು ಹೂಡಿರಲಿಲ್ಲವೆ 
ಆದ್ದರಿಂದ ಇಂತಹವರೆ ನಮ್ಮ ನಾಡಿನ ಸಂಪಣ್ಣರೆಂದು ಹೇಗೆ 
ಹೇಳುವುದು? 


ಮೊನ್ನೆ ಮೊನ್ನೆ ಇತ್ತೀಚಿಗಷ್ಟೆ ಉಪಾಧ್ಯಾಯರು ಕಾಲೇಜು 
ಅಧ್ಯಾಪಕರು ಮೌಲ್ಯಮಾಪನ ಮಾಡಲು ಸಂಪು ಹೂಡಿ 
ಸಂಪಣ್ಣರಾಗಲಿಲ್ಲವೆ? ಸರ್ಕಾರ ಶಿಕ್ಷಕರನ್ನು ಶಿಕ್ಷಿಸಲು ಪೋಲೀಸರನ್ನು 
ಕೇಳಿದಾಗ ಏನಾಯಿತು ಗೊತ್ತೆ? ಪೋಲೀಸರೂ ಸಂಪು 
ಹೂಡಲಿಲ್ಲವೆ? ಅವರೂ ಸಂಪಣ್ಣರಾಗಿದ್ದಾರೆ. ಅರ್ಚಕರುಗಳೂ 
ಇತ್ತೀಚೆಗೆ ನಂನಾಡಿನಲ್ಲಿ ಆಬಾಲವೃದ್ಧ ರಾದಿಯಾಗಿ ಎಲ್ಲರೂ 
ಸಂಪಣ್ಣರೇ (ಸಂಪಣ್ಣರಾಗಲು ಅನರ್ಹರು ಯಾರೆಂದರೆ 
ಪುರೋಹಿತರು ಮತ್ತು ಜೋಯಿಸರುಗಳು ಏನೇ ಆದರೂ 
ಸಂಪಣ್ಣರುಗಳು ಇವರನ್ನು ಸಂಪರ್ಕಿಸಬೇಕಲ್ಲ; ಇವರ ಸಲಹೆ ಇಲ್ಲದೆ 
ಸಂಪಣ್ಣರಾಗಲು ಸಾಧ್ಯವಿಲ್ಲವಾದ್ದರಿಂದ ಸಂಪಣ್ಣರಾಗಲು 
ಅನರ್ಹರು) ಆಗಿರುವುದು ಖಂಡಿಥಾ ಸ್ವಾಗಥಾರ್ಹ!! ಸಂಪಣ್ಣರಿಗೆ 
ಜಯವಾಗಲಿ!!! 


ಶ್ರೀವತ್ಸ 


ve 


a0 
2 ಕ ಜೀವನದ ಜಾಡುಗಳಿಲ್ಲ” ರೂರತದ್ದು ನದಿ 
ತ | ತಟಿಗಳಲ್ಲಿಯೇ. ಭೂಗೋಳದ ಮೂರನೆಯ ಎರಡರಷ ಷ್ಟು ಆವೃತ 
ಆಗಿರುವ. ನೀರು, ಇಂದು ನಮ್ಮ ದುರಾಸೆಯ ಭರಾಟೆಯಲ್ಲಿ, 
| ಬೆಳವಣಿಗೆಯ ವೇಗದಲ್ಲಿ ಏಗಲಾಗದೆ ಮಾಯವಾಗುತಿದೆ. 


ಪ್ರತಿ ನಿರ್ದಿಷ್ಟ ಪ್ರದೇಶಕ್ಕೂ ಅದರದೇ ಆದ ಜಲ ಮೂಲ, 
ಕೆರೆಗಳ "ರೂಪದಲ್ಲಿ ಸವ ಜಗತ್ತನ್ನು ರೂಪಿಸುತ್ತದೆ. ವಾತಾವರಣದ 
ತಾಪಮಾನ ನಿಯಂತ್ರ ಣ, ಅಂತರ್ಜಲ ವೃದ್ಧಿ ಈ ಕೆಲವು ಕೆರೆಗಳ ನೇರ 
ಅನುಕೂಲತೆಗಳು. 


ಬೆಂಗಳೂರೆಂಬ ಒಂದು ಪ ದೇಶ ಪಟ್ಟಣವಾಗುವ, ನಗರವಾಗುವ, 
ಮಹಾನಗರವಾಗುವ ಮುನ್ನ ಕರೆಗಳ ಆಗರವಾಗಿತ್ತು 1930ರಲ್ಲಿ 348 
ಸ ಕೆರೆಗಳ ಕೇಂದ್ರವಾದ ಬೆಂಗಳೂರು 1960ರವೇಳೆಗೆ 262 ಕೆರೆಗಳಿಗೆ 
[ಸಂಖ್ಯೆ ಯನ್ನಿಳಿಸುವ ಸ್ವಾತಂತ್ರ್ಯ ಪಡೆದಿತ್ತು. 1996 ರಲ್ಲಂತೂ 
2 ಮಹಾನಗರದ ಪ ಶ್ರಭಾವ 51 ಕೆರೆಗಳು ಹೆಸರಿಗೆ ಉಳಿಯುವಂತೆ ಮಾಡಿದೆ. 
' [ಬೆಂಗಳೂರು ಉಸಿರುಗಟ್ಟಿ ಬೆಳೆಯುತ್ತಲೇ ಇದೆ. 


ಕೆರೆಗಳೇನು ಕಳೆದು ಹೋಗಿಲ್ಲ. Na ಅಭಿವೃದ್ಧಿಯಾಗಿ 


ಬೆಂಗಳೂರಿಗೆ ಕಿ ಮಜಾ ೬ 5೮೨ ಕೆರೆ ಮಾತ. ಇಲ್ಲ 
ಈ ಕೆಲವ ಸಿಬೀ 


1. ಧಮಾನಂಊಡಿ ಸಕ ಕ ಅರ ತೆ 

ಥಿ. ಸಿದ್ದಕಟ್ಟೆ ಕೆರೆ - ಸಿಟಿ ಮಾರುಕಟ್ಟೆ 

3. ಸಂಪಂಗಿ ಕೆರೆ - ಕಂಠೀರವ ಕ್ರೀಡಾಂಗಣ 

4. ಕಾರಂಜಿ ಕೆರೆ - ಗಾಂಧಿ ಬಜಾರ್‌ 

5. ಕೋರಮಂಗಲ ಕೆರೆ -ಅಂತರ್‌ ರಾಷ್ಟ್ರೀಯ ಕ್ರಿ €ಡಾಗ್ರಾ ಮ 

6. ಜಕ್ಕರಾಯನ ಕೆರೆ -ಆಟದ ಮೈದಾನ 

7. ಶೂಲೆ ಕೆರೆ _ಫುಟ್‌ಬಾಲ್‌ ಸ್ಟೇಡಿಯಂ 

8. ಬಿನ್ನಿಮಿಲ್‌ ಕೆರೆ - ಅಖಿಲ ಕಟ್ಟಡಗಳು 

9. ಚನ್ನಮ್ಮನ ಕೆರೆ _ ತ್ಯಾಗರಾಜನಗರ 

10. ಅಕ್ಕಿತಿಮ್ಮನಹಳ್ಳಿ ಕೆರೆ - ಹಾಕಿ ಸ್ಟೇಡಿಯಂ 

11.ಮ್‌ೌಂಟ್‌ ಜಾಯ್‌ ಕೆರೆ - ಹನುಮಂತ ನಗರ 

12.ಬೆಳ್ಳಂದೂರು ಕೆರೆ -ಅಂತರ್‌ರಾಷ್ಟ್ರೀಯ ವಿಮಾನ 
ನಿಲ್ದಾಣ 


13. ಅಗ್ರಹಾರ ದಾಸರಹಳ್ಳಿ ಕೆರೆ -ಕೈಗಾರಿಕಾ ನಗರ 

ಇನ್ನೂ ಬಹಳಷ್ಟಿವೆ. ಇವು ಪ್ರಮುಖವಾದ ತಕ್ಷಣ ನೆನಪಾ 
ಕೆಲವಷೆ ಷ್ಟೇ. 
‘| 'ಬೆಂಗಳೂರಿನ 28 ಬಡಾವಣೆಗಳು ಹೆಸರನ್ನಷ್ಟೆ ಉಳಿಸಿ, ಕೆರೆಗಳನ್ನೇ 

ನುಂಗಿ ಬೆಳೆದಿವೆ. 

ಬೆಳವಣಿಗೆ ಎನ್ನುವುದು ಸರ್ವತೋಮುಖ ಆಗಿರಬೇಕು. ನಮ್ಮ 
ಕೆರೆಗಳನ್ನು ಕಳೆದು ಉಳಿದದ್ದನ್ನೇ ಬೆಳವಣಿಗೆ ಎಂದರೆ ಬೆಂಗಳೂರಿಗೆ ತನ್ನ 
| ಪಾದ ಪದ್ಧದಿಂದ ವೃ ಷಭಾವತಿ. ನದಿ ನೀಡಮಾಡಿದ ಬಸ ಸವಣ್ಣನೇ ನಮ್ಮನ್ನು 
ಕಾಪಾಡಬೇಕು. 

ನಮ್ಮ ಇತಿಹಾಸ ಪ ಜ್ಞ, ಪರೀಕ್ಷೆಯಲ್ಲಿ ಬರೆದು ಅಂಕ ಗಳಿಸಲಷ್ಟೆ 
ಸೀಮಿತವಾಗಬಾರದು, ಎಲ್ಲ 'ನಾಗರೀಕತೆಗಳೂ ನದಿ ಬರಿದಾದಂತೆ ಜಲ 


ಪಂಬರ್‌ - 200 


ೂ A 
ಜುಲ್ಬ- ಸಿಲೈೆ[ 


ರ್ಕ 5 
ಮೂಲ ಖೌಲಿಂ ಜಾ ಬೆಕ್‌ ಗಂಡಾ, ಹೋಗಿಥೆ. 
ಬೆಂಗಳೂರು eek ಮ ಸಾ ನೀರು ಹುಡುಕುತ್ತಾ 
ವಲಸೆ ಹೋಗಬೇಕೆ? 


ಬೆಂಗಳೂರಿನ ಜಲಮಂಡಲಿ ತನ್ನ ಆದಾಯದ ಶೇ 60 ರಷ್ಟನ್ನು 
ಕೇವಲ ನೀರಿನ ಪಂಪಿಂಗ್‌, ವಿದ್ಯುತ್‌ "ಹುಲ್ಕಕ್ಕಾಗಿ ವೆಚ್ಚ ಮಾಡುತ್ತಿದೆ. 
ಬೆಂಗಳೂರಿನ ಅಂತರ್ಜಲ ಬರಿದಾಗುತಿದೆ. 


ಕಾವೇರಿ ನದಿಯ ನೀರಿಗೆ ಮರುಪೂರಣಕ್ಕಾಗಿ ಯಾವುದೇ 
ಜವಾಬ್ದಾರಿ ಪ್ರಜ್ಞೆ ನಮ್ಮಲ್ಲಿಲ್ಲದಿದ್ದರೂ ಹಂತ ಹಂತವಾಗಿ ಈಗಾಗಲೇ 
ನಾಲ್ಕು ಹಂತದಲ್ಲಿ ಕಾವೇರಿಯನ್ನು ಬೆಂಗಳೂರಿಗರು ಆಪೋಷನ 
ಪಡೆಯುವ ಪ್ರಯತ್ನದಲ್ಲಿದ್ದೇವೆ. 

ಬೆಂಗಳೂರು ಅಭಿವೃದ್ಧಿಯ ಹೆಸರಿನಲ್ಲಿ ಬಡಾವಣೆಗಳನ್ನು ಸರ್ಕಾರ 
ರಚಿಸಲು ಪ್ರಾಧಿಕಾರವನ್ನು ರಚಿಸಿದೆ, ಒಣಗಿದ ಕೆರೆ ಅಂಗಳಗಳೆಲ್ಲ 
ಲೇಔಟ್‌ ಆಗುತ್ತಿದೆ. ಸಾರ್ವಜನಿಕ ಕೆರೆಗಳೆಲ್ಲ ಬೇನಾಮಿ ಹೆಸರಿನಲ್ಲಿ 
ಗಣ್ಯರ ನಗಣ್ಯರ ಪಾಲುಗಳಾಗಿ ಖಾಸಗಿ ಆಸ್ತಿ ಆಗುತ್ತಿದೆ. 


ನಮ್ಮ ಸುತ್ತ ಮುತಲ ಪರಿಸರ ಈ ರೀತಿ ವ್ಯವಸ್ಥಿತವಾಗಿ ಹಾಳೆದ್ದು 
ಹೋಗುತ್ತಿದ್ದರೂ” ನಮಗೆ ಬೇಕಿಲ್ಲ ನಮ್ಮ ಪಾಲಿನ ಜವಾಬ್ದಾರಿ ಅದಲ್ಲ. 
ಹೊತ್ತು ತೊತಿಗೆ ನಲ್ಲಿ ತಿರುವಿದರೆ ನೀರು ಬಂದರಾಯ್ಯು ಉಳಿದದ್ದೆಲ್ಲಾ 
ಬೇರೆಯವರ “ತಲೆನೋವು ಎಂಬ ಭಾವನೆಗಳು ಎಲ್ಲಿಯವರೆಗೆ ನಮ್ಮ 
ನಮ್ಮಲ್ಲಿ ಉಳಿದಿರುತ್ತದೆಯೋ ಅಲ್ಲಿಯವರೆಗೆ ಬೆಂಗಳೂರು ಹವಾ 
ನಿಯಂತ್ರಣ ನಗರ ಎಂಬ ಹೆಸರನ್ನು ಮತ್ತೆ ಗಳಿಸಲಾರದು. 

ಕೆರೆ ಕಬಳಿಸಿ ಮನೆ ಕಟ್ಟಿದ್ದೆವು, ನೀರು ಬೇಕೆನಿಸಿದಾಗ ಕೊಳವೆ ಬಾವಿ 
ಕೊರೆದೆವು 50-100 ಅಡಿಗೆ ನೀರು ಸಿಗುತಿತ್ತು ಅದನ್ನೂ ಬರಿದು 
ಮಾಡಿದೆವು ಮರು ಪೂರಣಕ್ಕೆ ಕೆರೆಗಳೆಲ್ಲ ಆಧುನೀಕತೆಯ ಹೆಸರಿನಲ್ಲಿ 
ನೀರು ಭೂಮಿಯಲ್ಲಿ ಇಂಗಲು ಅವಕಾಶವೇ ಇಲ್ಲದಂತೆ ರಸ್ತೆ ತುಂಬ 
ಡಾಂಬರು, ಪಾದಚಾರಿ ಮಾರ್ಗದಲ್ಲಿ ಚಪ್ಪಡಿ, ಇರುಕಲಿಗೆ ಸಿಮೆಂಟ್‌, 
ಇಂದು 300-500 ಅಡಿ ತೋಡಿದರೂ ನೀರಿಗೆ ಕರುಣೆಯಿಲ್ಲ 
ಹೊರಬರಲೊಲ್ಲದು. 

ಇನ್ನಾದರೂ ಕಾಲ ಮಿಂಚಿಲ್ಲ ಜಲ ಮರುಪೂರಣ ಕಾರ್ಯ ಎಲ್ಲ 
ಹಂತದಲ್ಲೂ ಸಾಧ್ಯ. ಅಳಿದುಳಿದಿರುವ ಕೆರೆಗಳನ್ನಾದರೂ 
ಉಳಿಸಿಕೊಳ್ಳೊ €ಣ, ಸಾಧ್ಯ ವಾದಲೆಲ್ಲ ಸಣ್ಣ ಇಂಗುಗುಂಡಿ. ರಚಿಸಿ 
ಭೂಮಿಯಲ್ಲಿ. ನೀರಿಂಗಿಸೋಣ, ನೀರನ್ನು ಹಿತವಾಗಿ ಮಿತವಾಗಿ 
ಬಳಸೋಣ, ನಾಳೆಗಾಗಿ ಉಳಿಸೋಣ. 

ಕೆರೆ ಉಳಿಸಲು ದೊಣ್ಣೆ ನಾಯಕರಿಗಾಗಿ ಕಾಯಬೇಕೆಂದಿಲ್ಲ ಲೂಟಿ 
ಯಾದ ಮೇಲೆ ಕೋಟೆ ಬಾಗಿಲಿನದೇನುಪಯೋಗ? ನಮ್ಮ. ಪಾಡು 
ಹಾಗಾಗದಿರಲಿ. 


ಬಿತ್ತ Capes ಯತ ಶ್ತ ದೈವಿಕ ನಮಗೆ । 
ಯುಕಿದೊಳಗೆರಡು ಮನುವಾಗೆ ಬೆಳೆ ಹುಲುಸು ॥ 
ಯತ್ನ | ಬಟ್ಟೆ ಲೋಪ, ದೈವ ತಾಂ ಬಿಡೆ ತಾಪ! 
ಗೊತಿಲ್ಲ ಫಲದ ಬಗೆ ಮಂಕುತಿಮ್ಮ ॥ 


ಅಂತೆ 


“ಬೆಂಗಳೂರು ದರ್ಶನ” ಆಕರ ಗ್ರಂಥಕ್ಕೆ ಆಕಾರ ನೀಡುತ್ತಿರುವ 
ಸಮಾಲೋಚನೆ ಸಭೆ - ಸಂಪಾದಕ ಮಂಡಲಿ ಕಾರ್ಯ ಪ್ರಗತಿಯ ದೃಶ್ಯ 

ಬೆಂಗಳೂರು ಹೀಗಿರಲಿಲ್ಲ ಬನಶಂಕರಿ ದೇವಸ್ಥಾನ ಊರಾಚೆಯ 
ಹೊಲಗಳನ್ನು ಹಾದು ಹೋಗಿ ಬರಬೇಕಾದ ತಾಣವಾಗಿತ್ತು - ಮೇ ತಿಂಗಳ 
ಮಧ್ಯಭಾಗದಲ್ಲೂ ಬೆಂಗಳೂರಿನಲ್ಲಿ ಮೈ ಕೊರೆಯುವ ಚಳಿಯಂತಹ 
ವಾತಾವರಣ ಇರುತಿತ್ತು 

ಬೆಂಗಳೂರಿನಲ್ಲಿ 16 ಮಂದಿ ದಿವಾನರು ಆಡಳಿತ ನಡೆಸಿದ್ದರು. 

1896 ರಲ್ಲಿ ಹೆಸರಘಟ್ಟದಿಂದ ನಲ್ಲಿ ನೀರು ಸರಬರಾಜು ವ್ಯವಸ್ಥೆ 
ಬೆಂಗಳೂರಿನಲ್ಲಿ ಪ್ರಾರಂಭ ಆಯಿತು. 
14105 ೬೨59ರಲ್ಲಿ ದೇಶದಲ್ಲಿಯೇ ಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ವಿದ್ಯುತ್‌ 
ದೀಪ ಬೆಳಗಿತು. 

ಬೆಂಗಳೂರೊಂದು ಪೇಟೆಗಳ ಮೂಟೆ, ಇಲ್ಲಿ ಅರವತ್ನಾಲ್ಕು 
ಒ.ಟೆಗಳಿದ್ದವಂತೆ, ಇಂದಿಗೂ ಕೆಲವು ಪೇಟೆಗಳನ್ನು ನಾವು ಗಮನಿಸಬಹುದು. 

ಬೆಂಗಳೂರಿನಲ್ಲಿ 3000 ಮಿಲಿಯನ್‌ ವರ್ಷಗಳ ಹಳೆಯದಾದ ಶಿಲಾ 
ಪದರಗಳು ಲಾಲ್‌ಬಾಗಿನಲ್ಲಿ ದೊಡ್ಡ ಬಂಡೆಯಂತೆ ನಿಂತಿದೆ. 

ಬೆಂಗಳೂರು ಕರಗ ಸರ್ವ ಧರ್ಮ ಸಮನ್ಹಯಕ್ಕೆ ಪ್ರತೀಕವಾಗಿ ನಡೆದು 
ಬರುತಿದೆ. 

ಎಲ್ಲಾ ಮಾನವೀಯ ಮುಖದ ವಿವರಗಳೂ ಯಾವುದೇ ಅಂಕಿ - 
ಸಂಖ್ಯೆಯ ದಾಖಲೆಗಳಲ್ಲಿ ಸಿಗಲಾರದು. ಸಂಘದ ಪ್ರಕಟಣೆಯಾದ 
“ಬೆಂಗಳೂರು ದರ್ಶನೆ'ದಲ್ಲಿ ಬೆಂಗಳೂರನ್ನು ಬಲ್ಲ ಹಿರಿಯರಿಂದ ಮೌಖಿಕವಾಗಿ 
ದೊರೆಯಬಹುದಾದ ವಿಶಿಷ್ಟ ಮಾಹಿತಿಗಳು, ಸ್ಥಳ ವಿಶೇಷಗಳು, ತಮ್ಮಲ್ಲಿ ಅಥವಾ 
ತಮ್ಮ ಪರಿಚಯದವರಲ್ಲಿ ಇರಬಹುದಾದ ಬೆಂಗಳೂರಿಗೆ ಸಂಬಂಧಪಟ್ಟ ವಿಶೇಷ 
ದಾಖಲೆಗಳು, ಅಪರೂಪದ ಚಿತ್ರಗಳು ಗ್ರಂಥದ ಮೌಲ್ಯವನ್ನು ಹೆಚ್ಚಿಸುತವೆ 
ಎಂದು ನಮ್ಮ ನಂಬಿಕೆ. ಅವುಗಳನ್ನು ಶೀಘ್ರವಾಗಿ ಒದಗಿಸಿಕೊಟ್ಟಲ್ಲಿ ಗ್ರಂಥದ 
ವ್ಯಾಪ್ತಿ ಇನ್ನಷ್ಟು ಅರ್ಥಪೂರ್ಣವಾಗಿ ಹೊರ ಹೊಮ್ಮುವುದು. ತಮ್ಮ ಸಹಕಾರವನ್ನು 
ಗ್ರಂಥದಲ್ಲಿ ಸೂಕವಾಗಿ ಸ್ಫರಿಸಲಾಗುವುದು. 
,, ಹೆಚ್ಚಿನ ವಿವರಗಳಿಗೆ ವಾರದ ದಿನಗಳಲ್ಲಿ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 2 
ಗಂಟೆವರೆಗೆ ಗ್ರಂಥದ ಕಾರ್ಯನಿರ್ವಾಹಕ ಸಂಪಾದಕರನ್ನು ಅಥವಾ ಸಂಸ್ಥಾಪಕ 
ಕಾರ್ಯದರ್ಶಿಗಳನ್ನು ದೂ: 980-26601831 ಮೂಲಕ ಅಥವಾ ಖುದ್ದಾಗಿ 
ಸಂಪರ್ಕಿಸಬಹುದು. 


Printer & Publisher Hon 


; Secretary, Udayabhanu Kalasangha, Kempegowdanagar, B'lore-19. Ph : 26601831 
Printed at Gayathri Print Systems, #10, Kalidasa Marg, Gandhinagar, B'lore-9 EpzroR:- SRZVAYSA- 


ಜುಲೈ- ಸೆಪ್ಟಂಬರ್‌- 2003 | 


(| (| (| ((( ii 1/1 © 
ಸಂಘವು 23 ವರ್ಷಗಳ ಕಾಲ ಕೆಲಸವನ್ನು 
ಸಾಹಿತ್ಯಾಸಕ್ಷರ ಮೆಚ್ಚಿನ ಸಂಘಗಳಲ್ಲಿ ಒಂದಾಗಿದೆ. ಸಂಘದ ಬೆಳವಣಿಗೆ 
ನೀರಿಕ್ಬಿಸುವವರಲ್ಲಿ ನಾನೂ ಒಬ್ಬ 
(19-6-1988 ನಾಟಕೋತವ) 


“ಉದಯಭಾನುವಿನ ಕ್ರಿಯಾಶೀಲತೆ ಕಾಣುವ ಅವಕಾಶ 
ದೊರೆಯಿತು. ಅಭಿನಂದನೆಗಳು. ಆಯ್ದ ವಿಷಯ ಹಾಗೂ ಸಂವಾದದ 


-ಕಿ.ರಂ. ನಾಗರಾಜ 


ಚರ್ಚೆ ಇಟ್ಟುಕೊಂಡದ್ದು ಒಳ್ಳೆಯದು, ವಾಸವ ಬದುಕಿಗೆ 
ಸಂಬಂಧಿಸುವಂತಹ ವಿಷಯಗಳತ್ತ ನಿಮ್ಮ ಕಳಕಳಿ ಹೀಗೆ 
ಮುಂದುವರೆಯಲಿ. 

9-5-1993 -ನೇಮಿಚಂದ್ರ 


“ಇಂದಿನ ಬದುಕು - ಒಂದು ಚಿಂತನೆ” ವಿಚಾರಗೋಷ್ಠಿ 
——ುದಯಭಾನು ಅಧ್ಭುತವಾದ ಸಾಧನೆ ಮಾಡುತಿದೆ - ಮಾಡಿದೆ. 
ನಿಮಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. 

9-5-1993 

ಸಂಘದ ರಜತ ಮಹೋತ್ಸವ 


- ಡಾ।। ಚಂದ್ರಶೇಖರ ಕಂಬಾರ 


ಉದಯ ಸೌರಭ” 


ಉದಯಭಾನು ಕಲಾಸಂಘದ ತೈೈಮಾಸಿಕ ಸುದ್ದಿಪತ್ರ 


UDAYASOURABHA 


UDAYABHANU KALASANGHA'S QUARTERLY NEWSLETTER 


July - September - 2003 Vol - 2 


“eee 


ಆ ಆಟ ಟಟ 2. 008s 


ಆ ಆಟ ಟಟ ಟಟ ಸಸ ಟಖ ಚ ಟಖ ಚ ಚಚ ಬಟಟ ಬಟ ಬ 22 ಏಜ ಜ ಚ ಎ 2 722242 42.2 ಎ... ಒಬ ಬೃ ಒಒ [ಉಕ ಒ ಒಬ ಒಒಒರ್ಮಒ್ಮಡ್ಷ 


Hon, Secretary 


ಗೌರವ ಕಾರ್ಯರ್ದ UDAYABHANU KALASANGHA (REGD.) 
ಉದಯಭಾನು ಕಲಾಸಂಘ (ನೋಂ.) Opp. Gavipuram Choultry Block 
Kempegowdanagar, 


ಗವೀಪುರ ಸಾಲು ಛತ್ರಗಳ ಎದುರು 
ಕೇಂಪೇಗೌಡನಗರ, ರಾಮಕೃಷ್ಣ ಮಠ 
ಬಡಾವಣೆ, ಬೆಂಗಳೂರು - 19 
ದೂರವಾಣಿ : 26601831 


E-mail : udayabhanu_kalasangha @ yahoo.com 


Ramakrishna Math Layout, 
Bangalore - 560 019 
Ph : 080-26601831 


